ಕರ್ನಾಟಕ ವಿಧಾನ ಪರಿಷತು 


) ೫ಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


2) ಸದಸ್ಯರ ಹೆಸರು 


3). ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


1539 (1808) 


: ಶ್ರೀ ಸಿ.ಎಂ.ಇಬ್ರಾಹಿಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 22.03.2021 


ಪಕ 


(J 


ಶಿವಮೊಗ್ಗೆ ಜಿಲ್ಲೆಯೆ"'ಸಾಗರ 
ತಾಲ್ಲೂಕಿನಲ್ಲಿ ಕೋತಿಗಳ 'ಹಾವಳಿ 
ಹೆಚ್ಚಾಗಿದ್ದು, | ಇದರಿಂದ 
ಸಾರ್ವಜನಿಕರಿಗೆ ಆಗುತಿರುವ 
| ತೊಂದರೆ ಹಾಗೂ ರೈತರ ಜೆಳೆ 
:ಹಾನಿಯಾಗುತ್ತಿರುವುದು 
ಸರ್ಕಾರದ - ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ 
ತೆಗೆಹುಕೊಂಡ-ಕಪುಷೇಸಷು; 


ಹಿತ 


ಬಂದೆಡೆ. 


2020-21ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 265 ರಡಿ 
ಮಂಗಗಳ ಪುನರ್‌ ವಸತಿಗಾಗಿ ಮತ್ತು ಮಂಗಗಳ ಸಂತತಿಯನ್ನು 
ನಿಯಂತ್ರಿಸುವ ದೃಷ್ಟಿಯಿಂದ ರೂ.6.25 ಕೋಟಿ ವೆಚ್ಚದಲ್ಲಿ ' 05 
(ಐದು) ವರ್ಷಗಳ ಯೋಜನೆಯನ್ನು ಘೋಷಿಸಿದ್ದು, ಪೂರ್ವ 
ಸಿದ್ಧತೆಗಾಗಿ ಮೊದಲನೇ ಹಂತದಲ್ಲಿ ಬಿಡುಗಡೆಯಾದ” ರೂ.25.00 
ಲಕ್ಷಗಳಿಂದ ಅಗತ್ಯವಿರುವ ಈ ಕೆಳಗಿನ ಕಾರ್ಯಕ್ರಮಗಳನ್ನು 


ಅನುಷ್ಠಾನಗೊಳಿಸಲಾಗಿದೆ. 


> ರೂ.0.640 ಲಕ್ಷಗಳ ವೆಚ್ಚದಲ್ಲಿ ಮಂಗಗಳನ್ನು ಸೆರೆಹಿಡಿಯಲು 


ಪಂಜರ (€೩ೀತ)ಗಳನ್ನು ಖರೀದಿಸಲಾಗಿದೆ. 


ಠೂ.0.650 ಲಕ್ಷಗಳ ವೆಚ್ಚದಲ್ಲಿ ಮಂಗಗಳ ಸಂತಾನ ಹಠಣ 
ಶಸ್ತ್ರಚಿಕಿತ್ಸೆಗಾಗಿ 2 ಜನ ಪಶು 'ವೈದ್ಧಾ ಿಧಿಕಾರಿಗಳಿಗೆ ತರಬೇತಿ ವೆಚ್ಚ 
ನಿಡಲಾಗಿದೆ. 


ಸೆರೆಹಿಡಿದ ಮಂಗಗಳನ್ನು ಪಶುವೈದ್ಯಕೀಯ ಕಾಲೇಜ್‌ಗೆ 
ಕೊಂಡೊಯ್ದು, ಸಂತಾನಹರಣ ಶಸ್ತಚಿಕಿೆ ಒಳಪಡಿಸಿ, 
ಚಿಕಿತ್ಸೆಯ ನಂತರ ಅವುಗಳ ಆಹಾರ ಮೆತ್ತು "ಔಷ ಷದೋಪಚಾರ 
ಮಾಡಿ 2-3 ದಿನಗಳ ಕಾಲ ಅವುಗಳನ್ನು ಸೂಕ್ತ ನಿಗಾದಲ್ಲಿಟ್ಟು, 
ಗುಣಮುಖ ಹೊಂದಿರುವುದನ್ನು ಖಚಿತ `ಫಡಸಿಕೊಂಡ ನಂತರ 
ಮರಳಿ ಕಾಡಿಗೆ ಬಿಟ್ಟ ಉದ್ದೇಶಕ್ಕೆ ನಿಗದಿಯಾದ ರೂ.3.50 
ಲಕ್ಷಗಳಲ್ಲಿ ರೂ.0.323 ಲಕ್ಷಗಳ ವೆಚ್ಚ ಭರಿಸಿದೆ. 


ಸೆರೆಹಿಡಿದ ಮಂಗಗಳ ಸಂತಾನಹರಣ . ಚಿಕಿತ್ಸೆಗಾಗಿ ಅಗತ್ಯವಿರುವ 
ತಾಂತ್ರಿಕತೆಯಿಂದ ಕೂಡಿದ ಸುಸಜ್ಜಿತ ಮೊಬೈಲ್‌. ವಾಹನ 


{Purchase of mobile vehicle and fabrication of 
mobile operation units including purchase of 
equipments required for sterilization of Monkeys 
at . Shivamogga. (Including food charges) 
ಖರೀದಿಸಲು ರೂ.18.000 ಲಕ್ಷಗಳ ವೆಚ್ಚ ಭರಿಸಿದೆ. 


ಯೆ 


KN 


(a 


ಉತ್ತರ 


ಈಗಾಗಲೇ ಬಿಡುಗಡೆಯಾದ ಅನುದಾನ ರೂ.25.00 ಲಕ್ಷಗಳ ಬಾಬ್ದು 
ತಾಂತ್ರಿಕ ವಾಹನ ನಿರ್ಮಾಣ ಮಾಡಿ ಈ ವಿಭಾಗಕ್ಕೆ ಒದಗಿಸಲು 
ರೂ.18.00 ಲಕ್ಷಗಳನ್ನು ಪ್ರಾಯೋಜನಾ ನಿರ್ದೇಶಕರು, ಕರ್ನಾಟಕ 
ಜಾನುವಾರು ಅಭಿವೃದ್ಧಿ ಸಂಸ್ಥೆ ಪಶುಪಾಲನಾ ಇಲಾಖೆ `ಬೆಂಗಳೂರು 
ಇವರ ಮೂಲಕ ವೆಚ್ಚ ಭರಿಸಲಾಗಿದೆ. 


ಸೆರೆಹಿಡಿದ ಮಂಗಗಳ ಸಂತಾನಹರಣ ಚಿಕಿತ್ಸೆಗೆ ಸುಸಜ್ಜಿತ 
ಮೊಬೈಲ್‌ ವಾಹನವನ್ನು ಪ್ರಾಯೋಜನಾ ನಿರ್ದೇಶಕರು, ಕರ್ನಾಟಕ 
ಜಾನುವಾರು ಅಭಿವೃದ್ಧಿ ಸಂಸ್ಥೆ ಪಶುಪಾಲನಾ ಇಲಾಖೆ. ಬೆಂಗಳೂರು 


ರವರು ಒದಗಿಸಿದ ನಂತರ ಹಾವಳಿ ಮಾಡುವ ಮಂಗಗಳನ್ನು 


ಸೆರೆಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿ ಪುನ: ಕಾಡಿಗೆ 
ಬಿಡುವ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 


ಈ 


ಕೋತಿಗಳ ಹಾವಳಿಯನ್ನು 


'ತಡೆಗಟ್ಟಲು ಶಾಶ್ವತ ಪರಿಹಾರಕ್ಕೆ 


ಸರ್ಕಾರವು 
ರೂಪಿಸಿದೆಯೇ 


ಯೋಜನೆ 


| ಪೂರ್ವಸಿದ್ದತೆಗಾಗಿ ಪ್ರಥಮ ಹರತದಲ್ಲಿ ಶಿವಮೊ py 


2020-21ನೇ ಸಾಲಿನ ಆಯವ್ಯಯ ಭಾಷಣದ ಕಂ88 265 "ರಡ 
ಮಂಗಗಳ ಪುನರ್‌ವಸತಿಗಾಗಿ ಮತ್ತು ಮಂಗಗಳ 
ನಿಯಂತ್ರಿಸುವ ದೃಷ್ಟಿಯಿಂದ ರೂ.625 ಕೋಟಿ ' ವೆಚ್ಚದಲ್ಲಿ 05 
(ಐದು) "ವರ್ಷಗಳ ಯೋಜನೆಯನ್ನು ಘೋಷಿಸಿದ್ದು, 
ಮೊಗ್ಗ. ವೃತ್ತದ ಸಾಗರ 
ಅರಣ್ಯ ವಿಭಾಗಕ್ಕೆ ರೂ.25.00 ಲಕ್ಷ ಅನುದಾನವನ್ನು ಹಂಚಿಕೆ ಮಾಡಿ 
ಬಿಡುಗಡೆಗೊಳಿಸಲಾಗಿರುತದೆ. 


ಸಂತತಿಯನ್ನು 


ಇ) 


ಕೋತಿಗಳ ಹಾವಳಿ ತಪ್ಪಿಸಲು 
ಸಾಗರದಲ್ಲಿ ಟ್ರೀ ಪಾರ್ಕ್‌ / 
ಮಂಕಿ ಪಾರ್ಕ್‌ ನಿರ್ಮಾಣದ 
ಬಗ್ಗೆ ಸರ್ಕಾರ 

ಕೊಂಡಿರುವ ಕ್ರಮವೇನು? 


ತೆಗೆದು |. 


ಕೂತಿಗ್ಗ ಹಾವ್‌ ತಪ್ಪಿಸಲು ಸಾಗರದಲ್ಲಿ" ಮಂಕ ಪಾರ್ಕ್‌ 


ನಿರ್ಮಾಣದ ಬಗ್ಗೆ ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗಿದೆ: 


ಎರಡು ಹಂತದಲ್ಲಿ ಸ್ಥಳ ಆಯ್ಕೆ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ 
ಸಾಗರ ತಾಲ್ಲೂಕಿನ ಸ್ಥಳೀಯರ ವಶೋಧ ವ್ಯಕ್ತವಾದ ಹಿನ್ನಲೆಯಲ್ಲಿ, 
ಜನಪ್ರತಿನಿಧಿಗಳ ಸೂಚನೆ ಹಾಗೂ ಕೋರಿಕೆಯಂತೆ, ಸಮಸ್ವಾತೆಕ 
ಮಂಗಗಳನ್ನು ಹಿಡಿದು ಸಂತಾನಹರಣ ಚಿಕತ್ಸೆಗೊಳಪಡಿಸಿ, 
ಅವುಗಳನ್ನು ಪುನ: ಕಾಡಿಗೆ ಬಿಡಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಅಪಜೀ 73 ಎಫ್‌ಡಬ್ಬ್ಯೂಎಲ್‌ 2021 


spy — 


(ಅರವಿಂದ ವಿಂಬಾವಳಿ) 
- ಅರಣ್ಯ, ಕನ್ನಡ ಮತ್ತು ಸಂಸ್ಕೃಶಿ ಸಚಿವರು 


ಸರಿ - 


